ಕರ್ನಾಟಿಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


» WN 


584 

ಶ್ರೀ ಎಸ್‌.ನಾಗರಾಜು (ಸಂದೇಶ್‌ ನಾಗರಾಜು) 
24-09-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು 


ಸುಪ್ರಸಿದ್ಧ ಕೃಷ್ಣರಾಜಸಾಗರದ 
ಬೃಂದಾವನ ಉದ್ಯಾನವನವನ್ನು 
ವಿಶ್ವದರ್ಜಿಗೇರಿಸುವ ಬಗ್ಗೆ ಸರ್ಕಾರ 
ಜಿ೦ತನೆ ನಡೆಸುತ್ತಿದೆಯೇ; ಈ ಬಗ್ಗೆ 
ಯೋಜನೆ ಹಾಗೂ ರೂಪುರೇಷೆಗಳನ್ನು 
ಸಿದ್ದಪಡಿಸಲಾಗಿದೆಯೇ; 


ಕೃಷ್ಣರಾಜಸಾಗರದ 
ಉದ್ಯಾನವನವನ್ನು 
ಯೋಜನೆಯನ್ನು 
ಸಹಭಾಗಿತ್ವದಲ್ಲಿ 


ಬೃಂದಾವನ 
ವಿಶ್ವದರ್ಜಿಗೇರಿಸುವ | 
ಸಾರ್ವಜನಿಕ-ಖಾಸಗಿ 
(ಪಿ.ಪಿ. ಪಿ ಮಾದರಿಯಲ್ಲಿ) 
ಕೈಗೆತ್ತಿಕೊಳ್ಳಲು ಯೋಜನೆಯ 
ರೂಪರೇಷೆಗಳನ್ನೊಳಗೊಂಡ ಯೋಜನಾ 
ವರದಿಯನ್ನು ಸಿದ್ಧಪಡಿಸಲಾಗಿದ್ದು, 
ಅನುಮೋದನಾ ಪ್ರಕ್ರಿಯೆ ಜಾರಿಯಲ್ಪಿದೆ. 


Ss 


ಈ ಉದ್ಯಾನವನದ 
ಸಂಬಂಧಿಸಿದಂತೆ ಪ್ರಸ್ತುತ ಯಾವ 
ಯಾವ ಕಾಮಗಾರಿಗಳು 
ಚಾಲನೆಯಲ್ಲಿವೆ; ಬೃಂದಾನವನ 
ಉದ್ಯಾನವನದ ವಾಹನ ನಿಲುಗಡೆ 
ಸ್ಥಳವನ್ನು ಅಭಿವೃದ್ಧಿಪಡಿಸಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ; 


ಬೃಂದಾವನ ಉದ್ಯಾನವನ ವೀಕ್ಷಣೆಗೆ 
ಆಗಮಿಸುವ ಹಾಗೂ ಈ ರಸ್ತೆಯಲ್ಲಿ 
ಮುಂದೆ ಮಂಡ್ಯ ಜಿಲ್ಲೆಯ 
ಪಾಂಡವಪುರ ತಾಲ್ಲೂಕಿಗೆ, 
ಕೃಷ್ಣರಾಜಪೇಟೆ ತಾಲ್ಲೂಕಿನ 
ಬೂಕಿನಕೆರೆ ವರಾಹನಾಥ ಕಲ್ಲಹಳ್ಳಿ 
ಕಡೆಗೆ ಹೋಗುವ ವಾಹನಗಳು 
ಕೃಷ್ಣರಾಜಸಾಗರ ಜಲಾಶಯದ ಹಿಂದೆ 
ಇರುವ ಸೇತುವೆಯನ್ನು ಹಾದು 
ಹೋಗಲು ವಾಹನ ಶುಲ್ಕವನ್ನು 
ಕಟ್ಟಬೇಕಾಗಿದೆಯೆಳ ನಿಗದಿಪಡಿಸಿರುವ 
ವಾಹನ ಶುಲ್ಕಎಷ್ಟು? 


ಅಭಿವೃದ್ಧಿಗೆ | 


ಪುಸ್ತುತ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು 
ಚಾಲನೆಯಲ್ಲಿರುವುದಿಲ್ಲ. 
ಬೃಂದಾವನ ಉದ್ಯಾನವನವನ್ನು 
ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು 
ಸಿದ್ದಪಡಿಸಿರುವ ಯೋಜನಾ ವರದಿಯಲ್ಲಿ 
ವಾಹನ ನಿಲುಗಡೆ ಸ್ಥಳವನ್ನು 
ಅಭಿವೃದ್ಧಿಪಡಿಸುವುದೂ ಒಳಗೊಂಡಿರುತ್ತದೆ. 
ಸೇತುವೆಯನ್ನು ಹಾದು ಹೋಗಲು ವಾಹನ 
ಶುಲ್ಕವನ್ನು ಕಟ್ಟಿಬೇಕಾಗಿರುತ್ತದೆ. ಪುಸ್ತುತ 
ನಿಗಧಿಪಡಿಸಿ ವಸೂಲು ಮಾಡುತ್ತಿರುವ ವಾಹನ 
ಶುಲ್ಕದ ವಿವರಗಳು ಈ ಕೆಳಕಂಡಂತಿದೆ: 
ಪರಿಷ್ಕೃತ 

ದರ 
ರೂ.ಗಳಲ್ಲಿ | 
(ಜಿ.ಎಸ್‌.ಟಿ. 
| ಸೇರಿ) 


ಪಿ.ಪಿ.ಪಿ | 


ವಾಹನ ವಿವರ 


ಕಾರು, ಸುಮೋ, 


ಕಾಲೀಸ್‌ 50.00 


ಮಿನಿ ಬಸ್‌ 
ಬಸ್ತು 


70.00 | 
100.00 | 1 


20.00 
150.00 


ಲಾರಿ 


ಲಾರಿ (6 ಚಕು) 


2 
3 
4. | ತ್ರಿಚಕ್ರ ವಾಹನ 
5 
6 
7 


20000 | | 
200.000 | | 


ಲಾರಿ (10 ಚಕು) 


ಸಂಖ್ಯೆ:ಜಸಲಜ 117 ಎನ್‌ಬಲ್‌ಬ 2020 


[a 4 


ವಾಹ್‌ 


(ರಮೇಶ್‌ ಲ. ಜಾರಕಿಹೊಳಿ) 
'ಜಲಸಂಪನ್ನೂಲ ಸಚಿವರು 


